ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ಗುರುತಿನ ಪ್ರಶ್ನೆ 
ದಿನಾಂಕ: 23-03-2021 ಪ್ರಶ್ನೆ ಸ೦ಖ್ಯೆ: 258(1937) 
ಸದಸ್ಯರ ಹೆಸರು ಮತ್ತು ಕೇತ್ರ: ಶ್ರೀ ಅರವಿಂದ ಕುಮಾರ್‌ ಅರಳಿ(ವಿಧಾನಸಭೆಯಿಂದ ಚುನಾಯಿತರಾದವರು) 
ಉತ್ತರ ನೀಡಬೇಕಾದ ದಿನಾ೦ಕ: 23-03-2021 
ಉತ್ತರಿಸುವ ಸಚಿವರು: ಪೌರಡಳಿತ ಹಾಗೂ ಸಕ್ಕರೆ ಸಚಿವರು 
ವಿಷಯ: ಬೀದರ್‌ ಜಿಲ್ಲೆಯ ಸಕ್ಕರೆ ಕಾರ್ಬಾನೆಗಳ ಬಗ್ಗೆ 
(ಅ) ಬೀದರ್‌ ಜಿಲ್ಲೆಯಲ್ಲಿ ಎಷ್ಟು ಸಕ್ಕರೆ ಕಾರ್ಯಾನೆಗಳು ಅಸ್ಥಿತ್ವದಲ್ಲಿವೆ; ಅವುಗಳ ಕಬ್ಬು 


ಅರೆಯುವ ಸಾಮಥ್ರ್ಯ ಎಷ್ಟು ಹಾಗೂ ಕಾರಾನೆಗಳ ಸರಾಸರಿ ಉತ್ಪಾದನೆ ಎಷ್ಟು; 
(Recovery) 


(ಆ) ಈ ಕಾರ್ಬಾನೆಗಳ ಹೆಸರಿನಲ್ಲಿ ಇರುವ ಸಾಲವೆಷ್ಟು; (ಕಾರಾನೆವಾರು ವಿವರ 
ನೀಡುವುದು) 


(ಇ) ಈ ಕಾರ್ಲಾನೆಗಳು ರೈತರಿಗೆ ಪ್ರತಿ ಟಿನ್‌ಗೆ ಎಷ್ಟು ಬೆಲೆ ನಿಗದಿ ಮಾಡಲಾಗಿದೆ; ಸದರಿ 
ಹಣವನ್ನು ರೈತರಿಗೆ ಪಾವತಿಸಲಾಗಿದೆಯೇ; 


(ಈ) BSSK ಕಾರಾನೆ ಬಂದಾಗಲು ಕಾರಣವೇನು? (ವಿವರಿಸುವುದು) 


